ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


127 


ಸದಸ್ಯರ ಹೆಸರು ಶ್ರೀ ಎನ್‌.ಎಸ್‌.ಬೋಸರಾಜ್‌ 
p (ವಿಧಾನ ಸಭೆಯಿಂದ ' 
್ಸ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 02-03-2020. 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 
(ಕ್ರ.ಸಂ ಪ್ರಶ್ನೆ ಉತ್ತರ 

ಅ. ರಾಯಚೂರು ಜಿಲ್ಲೆಯಲ್ಲಿರುವ * ರಾಯಚೂರು ಜಿಲ್ಲೇ ಯಲ್ಲಿ ಒಟ್ಟು 2320 
ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳ ಹುದೆಗಳು | 
ಇರುವ ಒಟ್ಟು ಶಿಕ್ಷಕರುಗಳ ಖಾಲಿ ಇರುತ್ತವೆ. ' 
ಹುದ್ದೆಗಳು ಎಷ್ಟು? . ಸದರಿ * 2018-19ನೇ ಸಾಲಿನಲ್ಲಿ ಒಟ್ಟು 882 
ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಾಥಮಿಕ ಪಧವೀಧರ ಶಿಕ್ಷಕರ (6 ರಿಂದ 
ಸರ್ಕಾರ ತೆಗೆದುಕೊಂಡ 8ನೇ ತರಗತಿ] ಹುದ್ದೆಗಳ ಭರ್ತಿಗೆ ನೇಮಕಾತಿ 
ಕ್ರಮಗಳೇನು; " ಅಧಿಸೂಚನೆ - ಹೊರಡಿಸಿದ್ದು, ನೇಮಕಾತಿ 

ಪ್ರಕ್ರಿಯೆ ಜಾರಿಯಲ್ಲಿದೆ. 

ಆ. ರಾಯಚೂರು ಜಿಲ್ಲೆಯಲ್ಲಿರುವ * ರಾಯಚೂರು ಜಿಲ್ಲೇ ಯಲ್ಲಿ ಒಟ್ಟು 415 ಪಾಡ 
ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ ಶಾಲಾ ಶಿಕ್ಷಕರುಗಳ ಹುದ್ದೆಗಳು ಖಾಲಿ 
ಒಟ್ಟು ಶಿಕ್ಷಕರುಗಳ ಹುದ್ಮೆಗಳು ಇರುತ್ತವೆ. 
ಎಷ್ಟು, ಖಾಲಿ ಇರುವ ಶಿಕ್ಷಕರುಗಳ * ಇದರಲ್ಲಿ ಒಟ್ಟು 210 ಪ್ರೌಢ ಶಾಲಾ ಶಿಕ್ಷಕರ 
ಹುದ್ಮೆಗಳನ್ನು ಭರ್ತಿ ಮಾಡಲು ಹುದ್ಮೆಗಳನ್ನು ಭರ್ತಿಮಾಡಲು 
ಸರ್ಕಾರ ತೆಗೆದುಕೊಂಡ ಅಧಿಸೂಚನೆ ಹೊರಡಿಸುವ ಪ್ರಕ್ರಿಯೆ 

| ಕ್ರಮಗಳೇನು? ಜಾರಿಯಲ್ಲಿದೆ. 
ಇಡಿ 34 ಪಿ*ಜಿಸಿ 2020 


= ತ್‌್‌ 
[ಎಸ್‌.ಸುರೇಶ್‌ ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಸಚಿವರು 


